ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಟರ್‌ ಕಬ್‌ ಕುರಿತು 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಮಳೀಯ ಸಂಸ್ಥೆಗಳ ಕ್ಷೇತ್ರ) ಮತ್ತು ಶ್ರೀ ಎಂ.ಸಿ. 
ವೇಣುಗೋಪಾಲ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 


1138 (1317+1323) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ 
ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ನಗರದ ಹೃದಯ ಭಾಗದಲ್ಲಿರುವ ರೇಸ್‌ಕೋರ್ಸ್‌ಗೆ ಗುತ್ತಿಗೆ ಆಧಾರದ ಮೇಲೆ ನೀಡಿರುವ ಜಮೀನಿನ 
ಎವಿಸ್ನೀರ್ಣವೆಷ್ಟು ; ಗುತ್ತಿಗೆಸಿ ಅವಧಿಯನ್ನು ಯಾವ ಅವಧಿಯವರೆಗೂ ನೀಡಲಾಗಿದೆ; 


(ಆ) ಕುದುರೆ ಜೂಜಿಗಾಗಿ ನೀಡಿರುವ ಸದರಿ ಜಾಗವನ್ನು ಬಾಡಿಗೆಗೆ ನೀಡಲಾಗಿದೆಯೇ ; ಅಥವಾ ಲೀಸ್‌ಗೆ 
ನೀಡಲಾಗಿದೆಯೇ ; ಲೀಸ್‌ಗೆ ನೀಡಿದಲ್ಲಿ, ಎಷ್ಟು ವರ್ಷದವರೆಗೆ ನೀಡಲಾಗಿದೆ; ಲೀಸ್‌ನ ಮೊತ್ತವೆಷ್ಟು ; 


(ಇ) ಟರ್‌ ಸಂಸ್ಥೆಯು ಗುತ್ತಿಗೆ ಬಾಡಿಗೆಯನ್ನು ಕಾಲಕಾಲಕ್ಕೆ ನೀಡುತ್ತಿದೆಯೇ ; ಇಲ್ಲವಾದಲ್ಲಿ, 
ಸಂಸ್ಥೆಯಿಂದ ಬಾಕಿಯಿರುವ ಮೊತ್ತವೆಷ್ಟು ; ಸರ್ಕಾರವು ಬಾಕಿ ಮೊತ್ತವನ್ನು ವಸೂಲಾತಿ ಮಾಡಲು 
ಕೈಗೊಂಡಿರುವ ಕ್ರಮಗಳೇನು ; 


(ಈ) ನಗರದ ಮಧ್ಯ ಭಾಗದಲ್ಲಿರುವ ದೊಡ್ಡ ಜಮೀನನ್ನು ನಗರದ ಅಭಿವೃದ್ಧಿಗೆ ಉಪಯೋಗಿಸವುದರ 
ಬದಲಾಗಿ ಜೂಜಿಗೆ ಕೊಡುವುದನ್ನು ಸಮಂಜಸವೆಂದು ಸರ್ಕಾರ ಭಾವಿಸಿದೆಯೆೇ; ಹಾಗಿದ್ದಲ್ಲಿ, 
ಇದಸಿರಿಂದಸಿ ಸಮಾಜಕ್ಕಾಗುವ ಉಪಯೋಗವೇನು; 


(ಉ) ರೇಸ್‌ಕೋರ್ಸ್‌ನ್ನು ಸ್ಥಳಾಂತರಿಸಲು ಸರ್ಕಾರದ ಮುಂದೆ ಯಾವುದಾದರೂ ಪ್ರಸಾವನೆಸಿ ಇದೆಯೇ ; 
ಇದಲ್ಲಿ ಅದರ ಮಾಹಿತಿಯನ್ನು ಒದಗಿಸುವುದು; 


(ಊ) ಟರ್ಫ್‌ ಕ್ಷಬ್‌ ಸಂಸ್ಥೆಯ ಮೇಲೆ ರಾಜ್ಯ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆಯು ದಾಳಿ ನಡೆಸಿ, 
ದಾಖಲೆಗಳನ್ನು ವಶಪಡಿಸಿಕೊಂಡಿರುವ ಬಗ್ಗೆ ಟಿ.ವಿ. ಮಾಧ್ಯಮ/ ವೃತ್ತ ಪತಿಕೆಗಳಲ್ಲಿ 
ವರದಿಯಾಗಿರುವುದು ನಿಜವೇ; ನಿಜವಾದಲ್ಲಿ, ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡುವುದು; 


(ಯ) ಟರ್‌ ಕ್ಲಬ್‌ ಸಂಸ್ಥೆಗೆ ಕುದುರೆ ಓಟಿದ ಬಗ್ಗೆ ಯಾವ ಅವಧಿಯವರೆಗೂ ಸರ್ಕಾರದಿಂದ ಪರವಾನಗಿ 
ನೀಡಲಾಗಿದೆ; 


(ಎ) ಸದರಿ ರೇಸ್‌ ಕೋರ್ಸ್‌ನ್ನು ನಗರದ ಹೊರಭಾಗಕ್ಕೆ ಸ್ಲಳಾಂತರಿಸಬೇಕೆ೦ಂಬ ವಿಷಯ ಸಾರ್ವಜನಿಕರಿಂದ 
ಹಾಗೂ ಸದನದಲ್ಲೂ ಕೂಡ ಅನೇಕ ಬಾರಿ ಚರ್ಚ್‌ಯಾಗಿದ್ದು, ಈ ಕುರಿತು ಸರ್ಕಾರದ ನಿಲುವೇನು? 


